ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಗ್ರಾಮ ವಿಕಾಸ ಯೋಜನೆ 
ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು - 


61(586) ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ- 
(ಅ) ಗ್ರಾಮ ವಿಕಾಸ ಯೋಜನೆ ಜಾರಿಯಲವ್ಲಿದೆಯೆಳ; ಹಾಗಿದಲ್ಲಿ 


Om! 


ಅದರ ರೂಪುರೇಷೆಗಳೇನಮು; 
(ಆ) ಈ ಯೋಜನೆಯಲ್ಲಿ ಗ್ರಾಮಗಳ ಆಯ್ಕೆಯನ್ನು ಮಾಡುವ ನಿರ್ಧಾರವನ್ನು ಯಾರು ಕೈಗೊಳ್ಳುತ್ತಾರೆ; 


(ಇ) ಶಾಸಕರಿಗೆ ಗ್ರಾಮಗಳನ್ನು ಆಯ್ಕೆ ಮಾಡುವ ಅಧಿಕಾರ ಇದ್ದರೂ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಅವಕಾಶ 
ನೀಡದಿರುವುದು ನಿಜವೇ; ಶಾಸಕರಲ್ಲಿ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ತಾರತಮ್ಯ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೆಣ; 


(ಈ) ಇನ್ನು ಮುಂದಾದರೂ ಈ ತಾರತಮ್ಯವನ್ನು ಹೋಗಲಾಡಿಸಿ ಶಾಸಕರನ್ನು ಸಮಾನವಾಗಿ ಕಾಣಲು 
ಕ್ರಮಕ್ಯೈಗೊಳ್ಳಲಾಗುವುದೇ? 


